ಡಾ| ಬಿ. ಲೀಲಾ 


ಇಮಾಜಿಕ 
ಮೈಸೂರಿಗೆ | 


ಸುಧಾರಣೆಯಲ್ಲಿ 
ಸಂಬಂಧಿಸಿದಂತೆ 


ಈ ಲೇಖನದ ಮುಖ್ಯ ಉದ್ದೇಶ ಮೈಸೂರಿನ 
ಸಾಮಾಜಕ ಸುಧಾರಣೆಯಲ್ಲಿ ಬ್ರಹ್ಮಸಮಾಜವು ಎಷ್ಟರ 
ಮಟ್ಟಿಗೆ ಯಶಸ್ವಿಯಾಯಿತು ಎಂಬುದು. ಇದಕ್ಕೆ 
ಆಧಾರ ಗ್ರಂಥಗಳು, ಕರ್ಣಾಟಕ ಸರ್ಕಾರದ ಪತ್ರಾಗಾರ 
ಇಲಾಖೆ ಮತ್ತು ಮುಂಬಯಿ ವಿಶ್ವವಿದ್ಯಾನಿಲಯದ 
ಗ್ರಂಥಾಲಯ ಬಿಡಿಪಶ್ಚಿಕೆ ಮತ್ತು ಇತರ ಲೇಖನಗಳು. 


ಹಳೆಯ ಮೂಢನಂಬಿಕೆಗಳಿಗೆ ಒಂದು ಕಡಿವಾಣ 
ವನ್ನು ಹಾಕಿ, ವಿಜ್ಞಾನ, ಸಾಮಾಜಿಕ ಮತ್ತು ರಾಜ 
ಕೀಯ ಪ್ರಣಾಳಿಕೆಯನ್ನು ಎತ್ತಿಹಿಡಿದು ಸಮಾಜಕ್ಕೆ 
ಒಂದು ದಾರಿಯನ್ನು ತೋರಿಸಿದ ರಾಜಾರಾಮ್‌ 
ಮೋಹನ್‌ರಾಯ್‌ರವರನ್ನು ಆಧುನಿಕ ಭಾರತದ ತಂದೆ 
ಯೆನ್ನಲು ಅಡ್ಡಿಯಿಲ್ಲ... ಪಂಡಿತ ಶಿವನಾಥಶಾಸ್ತ್ರಿ 
ಯವರೆಂದಂತೆ, ಬ್ರಹ್ಮಸಮಾಜವೆಂದರೆ ನಿಜವಾದ 
ದೇವರನ್ನು ಪೂಜಿಸುವ ಒಂದು ಸಮಾಜ ಮತ್ತು ಇದಕ್ಕೆ 
ವಿಗ್ರಹಾರಾಧನೆ ಸಲ್ಲ.”! ಈ ಪ್ರಣಾಳಿಕೆಯನ್ನು ಎತ್ತಿ 
ಹಿಡಿದು ರಾಯ್‌ರವರು ಸಮಾಜದಲ್ಲಿ ಬೇರೂರಿದ್ದ 
ಕುರುಡು ನಂಬಿಕೆಗಳನ್ನು ಎತ್ತಿತೋರಿಸಿ ತಮ್ಮ] ದೇ ಆದ 
ಸ್ವತಂತ್ರವಾದ ಸಮಾಜವನ್ನು ನಿರ್ಮಿಸಿದರು. ನ್ಯಾ 
ಇಮಾಜದ ಉಗಮ ೧೮೨೮. ಇದರ ವ್ಯಾಪ್ತಿ ಕಲಕತ್ತೆ 


1. Shivanath Sastri : 
2. Atulchandra Gupta (Ed.) : 


೧೪೬ 


ಸ್‌ ರಗ್‌ * 
ಭ್ರಹ್ಮಸಮಾಜದ ಪಾತ್ರ: 


ಯಿಂದ ಹಿಡಿದು ಮೈಸೂರಿನವರೆಗೂ ಹಬ್ಬಿತ್ತು. 

೧೮೨೮ ಸಮಾಜದ ಸಂಖ್ಯೆ ೧ ಇದ್ದದ್ದು ೧೮೯೫ರಲ್ಲಿ 

೧೯೭ಕ್ಕೆ ಏರಿತ್ತು. ಬ್ರಹ್ಮಸಮಾಜದ ಉಗಮವಾದ 

ಕಲಕತ್ತೆಯಲ್ಲಿ ನಾವು ಹೆಚ್ಚಿನ ವ್ಯಾಪ್ತಿಯನ್ನು ಕಾಣ 

ಬಹುದಾದರೂ ದಕ್ಷಿಣಭಾರತದಲ್ಲಿ ಅಂದರೆ ಆಂಧ್ರ 

ಮದ್ರಾಸ್‌ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಕೂಡ 
ಬ್ರಹ್ಮಸಮಾಜದ ವ್ಯಾ ಬ ಇತ್ತು. 


ಬ್ರಹ್ಮಸಮಾಜದ ಚಲನೆಯನ್ನು ವೀಕ್ಷಿಸಿದಾಗ, 
ಇದು ೧೯ನೇ ಶತಮಾನದ ಒಂದು ಸಾಮಾಜಿಕ... 
ಮತೀಯ ಚಲನೆಯೆಂದೇ ಹೇಳಬಹುದು. ಇದಕ್ಕೆ 
ಮೂಲಭೂತ ಕಾರಣ ಆಂಗ್ಲರ ಪ್ರಭಾವ ಮತ್ತು 
ರಾಜಮನೆತನದವರ ಪ್ರೋತ್ಸಾಹ. ಮೂಲಭೂತ 
ನಂಬಿಕೆಗೂ ಆದರ್ಶಕ್ಕೂ ಸಂಘರ್ಷಣೆ ಉಂಟಾಗಿದ್ದ ರಿಂದ 
ಉತ್ಪನ್ನವಾದದ್ದು ಬ್ರಹ್ಮಸಮಾಜ. ಈ ಒಂದು ಹಿನ್ನೆಲೆ 
ಯಲ್ಲಿ 'ಬ್ರಹ್ಮಸಮಾಜವನ್ನು ವೀಕ್ಷಿ ಕಿಸಬೇಕು. ಬ್ರಹ್ಮ 
ಸಮಾಜಕ್ಕೆ ಒಬಿದವರು ವಿದ್ಧಾನ ಘರತನರ್ಗಡ ಕುಲೀನರು 


[>] 
"ಮತ್ತಾ ಸಮಾಜದಲ್ಲಿ ಪ್ರತಿಷಿ ತರಾದ ವ್ಯ ಕ್ವಿಗಳು ; 


ಇವರುಗಳೇ ಮೈಸೂರಿನಲಿ ಇದರ ಆಧಾರ ಸಂಭ 
ಸ್ರ ಮುಳ 


೧೨ 


History of Brahma Samaj, 1974, p. 2 
Studies in the Bengal Renaissance, 1958, p. 479 


ಇತಿಹಾಸ ದರ್ಶನ 


ಬ್ರಹ್ಮಸಮಾಜದ ವಿಸ್ತಾರ : ಬೆಂಗಳೂರಿನಲ್ಲಿ 
ಬ್‌ ನ. ಒಂದು ಆಕಸ್ಮಿಕ 
ಟೆ ೧೮೬೯ರಲ್ಲಿ ಗ 
೨. ಕೋಲೆಟ್‌ ಅವರ ಬ್ರ 
ಂತ್ಲೆರಡು ಸಮಾಜಗಳ ಉಲ್ಲೆ ತೆ 
ಕ್‌ ಬಾಬು ದೇವೇಂದ್ರನಾಥ 
ಫಾಗಢಿಕಳೆನೀವ ಸ್ಥಾಪಿಸಲ್ಪಟ್ಟ ತತ್ವಜೋಧನ 

ವು (೧೮೩೯) ತನ್ನ ಪ್ರಭಾವವನ್ನು ಬಂಗಾಳದಲ್ಲಿ 
ತರ ಸುತ್ತಮುತ್ತ ಊರಿನಲ್ಲಿ ಸಾಕಷ್ಟು ಪ್ರಚಾರ 
ತು ಮತ್ತು ರಾಯ್‌ರವರ ವಿಗ್ರ es 
Fs ಮತ್ತಿತರ ಸಾಮಾಜಿಕ ಸುಧಾರಣೆಗಳ ಕಡೆ 
ಮಹತ್ವವಾದ ಗಮನವನ್ನು ಕೊಟ್ಟಿ ದ್ದರಿಂದ ಬಂಗಾಲದ 
ಜನಜೀವನದ ಮೇಲೆ ಯಶಸ್ವೀ ಪರಿಣಾಮವನ್ನು 
ಬೋಧನ ಸಮಾಜದ ಪತ್ರಿಕೆಯೇ ತತ್ವ 
ಕೆ 


ದೇವೇಂದ್ರನಾಥ ಮಹರ್ಷಿಗಳ ಭಾಷಣ. ಈ ಭಾಷಣ 
ಗಳು ಬೋಧನಾಯುಕ್ತವೂ ಆಗಿದ್ದವು. ಈ ಮೂಲಕ 
ಪತ್ರಿಕೆ ತನ್ನ ಧೋರಣೆಯಲ್ಲಿ ಹಿಂದೂ ಸಮಾಜದ ಹುಳ 
ಕನ್ನೂ ಸಾಮ್ರಾಜ್ಯಶಾಹಿ ನಡವಳಿಕೆಯನ್ನೂ* ಎತ್ತಿಹಿಡಿ 
ಯುವುದೇ ಆಗಿತ್ತು. ಈ ಪತ್ರಿಕೆಯು ತಮಿಳಿನಲ್ಲಿ ಪ್ರಕಟ 
ಗೊಳ್ಳುತ್ತಿದ್ದರಿಂದ ತಮಿಳಿನವನಾದ ರಾಜವೇಲು 
ನಾಯ್ಡು ತನ್ನ ಇತರ ಸಂಗಡಿಗರಿಗೆ ಪ್ರತಿಕೆಯಲ್ಲಿದ್ದ 
ನಸ ಯನ್ನು ವಿವರಿಸುತ್ತಿದ್ದು, ಅದರಲ್ಲಿ ಅತ್ಯಂತ ಆಕ 

ರ್ಪಕವಾ ಇದುದೆಂದರೆ. ವಿಗ್ರಹಾರಾಧನೆಯ ಖಂಡನೆ. 
ಜಮಾ ಚಿತ್ತ ರಾಜವೇಲುನಾಯ್ಡು ತನ್ನ ಇತರ ಸಂಗ 
ಡಿಗರಿಗೆ ಬ್ರಹ್ಮಸಮಾಜದ ಬಗ್ಗೆ ವಿವರಿಸಿ ಚರ್ಚಿಸುತ್ತಿ 
ದ್ವನು ಮತ್ತು ಆಸಕ್ತಿಯನ್ನೂ ಹುಟ್ಟಿ ಸಿದ್ದನು. ಇವನು 


ಬರ್ಮಾ ದಲಿ ಬಹ.ಸಮಾಜವನು, ಸಾ ಪದಕ ಇದಾ 
ನ ಮಿ ಅಲ್‌ C3 ಡಿ 


3. R. Srinivasan: 


Brahma Samaj in Tamilnadu, 


ದದ್ದು ಸಮಾರು ೧೮೭೧ ರಲ್ಲಿ. ಆದರೆ ೧೮೭೨ರಲ್ಲಿ 
ಬರ್ಮಾದ ರೆಜಿಮೆಂಟನ್ನು ಬೆಂಗಳೂರಿಗೆ ವರ್ಗಾಯಿಸಿದ್ದ 
ರಿಂದ ಸಮಾಜವೂ ಬೆಂಗಳೂರಿಗೆ ವರ್ಗಾಯಿಸಲ್ಪಟ್ಟಿತು. 
ಆಗ ಮದ್ರಾಸ್‌ ಮತ್ತು ಬೆಂಗಳೂರಿಗೆ ಸಮಾಜದ 
ಸಂಪರ್ಕವು ಹೆಚ್ಚಾಯಿತು." ಇದೇ ಸಮಯದಲ್ಲಿ ಪೂನಾ 
ಚಂದ್ರಶೇಖರ್‌ ಐಯ್ಯ ರ್‌ ಎಂಬುವರು ವಿಗ್ರಹಾ 
ರಾಧನೆಯು ತಮಗೆ ಒಗ್ಗದ ಮಾರ್ಗವೆಂದರಿತು ಬ್ರಹ್ಮ 
ಸಮಾಜದ ಪೋಷಣೆಗೆ ನಿಂತರು. ಅವರು ಹಲವಾರು 
ವರ್ಷಗಳು ಸನ್ಯಾಸಿಯಂತೆ ತಿರುಗಾಡಿ ೧೮೬೬ರಲ್ಲಿ 
ಬೆಂಗಳೂರಿನಲ್ಲಿ ನೆಲಸಿದಾಗ ಅವರಿಗೆ ಹಲವಾರು ಅನು 
ಯಾಯಿಗಳು ದೊರೆತರು. ಅವರು ಬ್ರಹ್ಮಸಮಾಜದ 
ಅತ್ಯಂತ ಮೇಧಾವಿ ಮತ್ತು ಪ್ರಭಾವಶಾಲಿ ಬೋಧಕ 
ರಾದರು. ಕ್ರಮೇಣ ಬ್ರಹ್ಮಾನಂದಸ್ಥಾಮಿಯಾಗಿ 
ವಿಗ್ರಹಾರಾಧನೆ, ಮೂಢನಂಬಿಕೆ, ಜಾತಿಪದ್ಧ ತಿ... ಇವು 
ಗಳನ್ನು ಖಂಡಿಸಿ, ಸೂಕ್ತರೀತಿಯಲ್ಲಿ ಬೋಧನೆ ಮಾಡ 
ತೊಡಗಿದರು. ಇಂತಹ ಮತ್ತೊಬ್ಬರೆಂದರೆ ರೆಜಿ 
ಮೆಂಟಲ್‌ ಹೈ ಸ್ಕೂಲಿನ ಪ ಪ್ರಾಧ್ಯಾಪಕರಾದ ಗೋಪಾಲ 
ಗೋಪಾಲಸ್ವಾಮಿಯವರ : ನಿಷ್ಠೆ 
ಮತ್ತು ಸೇವೆಯಿಂದ ಸಮಾಜವು RN, 
ಇದರಿಂದಾಗಿ ಸಮಾಜಕ್ಕೆ ಆರ್ಕಾಟ್‌ ನಾರಾಯಣಸ್ವಾಮಿ 
ಯವರಂತಹ ಪ್ರಮುಖ ಧುರೀಣರು ಸೇರುವಂತಹವ 


ರಾದರು. ಅವರು ಬೆಂಗಳೂರಿನ ವರ್ತಕವರ್ಗದ 
ಪ್ರಮುಖರಾಗಿದ್ದವರು. ಅವರ ಸಹಾಯದಿಂದ ಸ್ತ್ರೀ 


ಬ್ರ ಕು ಇನೆ ೭ ) 
ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಸಿಕ್ಕಿತು. 


ಪಂಡಿತ ಶಿವನಾಥಶಾಸ್ತ್ರಿಗಳ ದೇಶಪರ್ಯಟಣ 
ಬೆಂಗಳೂರಿನವರಲ್ಲಿ ನವಚೇತನವನ್ನು ಉಂಟುಮಾಡಿತು 


ಮೈಸೂರಿನ ಮೊದಲನೇ ದಿವಾನರಾದ ಸಿ. ರಂಗಾ 
ಚಾರ್ಲುರವರು ತಾವೇ  ಸ್ಲಾಪಿಸಿದ ಲಿಟರರಿ 


ಛು 


Journal of the University of 


Bombay, Vol. XLIV-XIV, Oct. 1975-76, pp. 213-221 
4. Arundhati Mukhopadhyay : Attitudes Towards Wk and Culture in the 


Ninteenth Century Bengal, p- 10 
History of Brahma Samaj, p. 496 


781% All India Brahmo Conference, Bangalore, 30th Sept. 1968, pp. 63-69 


ಇತಿಹಾಸ ದರ್ಶವ 


೧೪೭ 


ಯೂನಿಯನ್‌ (೧೮೭೬) ಸಂಸ್ಥೆಯಲ್ಲಿ ಬ್ರಹ್ಮಸಮಾಜದ 
ಧುರೀಣರಾದ ಪಂಡಿತ ಶಿವನಾಥಶಾಸ್ತ್ರಿಗಳ ಭಾಷಣವನ್ನು 


ಏರ್ಪಡಿಸಿ (೧೮೮೧)? ತಾವೇ ಅಧ್ಯಕ್ಷಸ್ಥಾನವನ್ನೂ 
ವಹಿಸಿದ್ದರು. ಶಿವನಾಥಶಾಸ್ತ್ರಿಗಳು ಮತ್ತೆರಡು ಬಾರಿ 


ಬೆಂಗಳೂರಿಗೆ ೧೮೮೪ ಮತ್ತು ೧೯೦೪ರಲ್ಲಿ ಭೇಟಿಕೊಟ್ಟು 
೧೫ ದಿವಸ ತಂಗಿದ್ದು, ಬ್ರಹ್ಮಸಮಾಜದ ತತ್ವಗಳನ್ನು 


ಆ 
ಸಾಕಷ್ಟು ಪ್ರಚಾರಮಾಡಿದರು. ಶಾಸ್ತ್ರಿಗಳ ಆಗಮನ 


ಬೆಂಗಳೂರಿನ ನಾಗರಿಕರಲ್ಲಿ ಹೆಚ್ಚು ಪ್ರಭಾವವನ್ನು 
ಉಂಟುಮಾಡಿತು. ರಂಗಾಚಾರ್ಲುರವರು ಬ್ರಹ್ಮ 


ಸಮಾಜದ ಶಿವನಾಥಶಾಸ್ತ್ರಿಗಳಲ್ಲಿ ವಿಶ್ವಾಸ ಉಳ್ಳವ 
ರಾದರೂ ಅವರು ಸಮಾಜ ಸುಧಾರಣ ಧುರೀಣರೆಂದು 
ಹೇಳಲು ಸಾಧ್ಯವಿಲ್ಲ... ಏಕೆಂದರೆ ಅವರು ಕೇವಲ 
ಒಂದೂವರೆ ವರ್ಷ ಮಾತ್ರ ದಿವಾನ ಪದವಿಯಲ್ಲಿದ್ದರು. 
ಆದರೆ ಬ್ರಹ್ಮಸಮಾಜದ ತತ್ವಗಳನ್ನು ರಾಜಕೀಯ ಅನು 
ಷ್ಠಾನದಲ್ಲಿ ಅಳವಡಿಸಿದವರು ದಿವಾನ್‌ ಶೇಷಾದ್ರಿ ಐಯರ್‌ 
ರವರು. ಮೈಸೂರು ದೇಶವು ತನ್ನ ನೆರೆಹೊರೆ ಪ್ರಾಂತ್ಯ 
ಗಳಿಗಿಂತ ಸಾಮಾಜಿಕ ಸುಧಾರಣೆಯಲ್ಲಿ ಹಿಂದುಳಿದಿದ್ದಾಗ, 
೧೮೯೪ರಲ್ಲೇ ಬಾಲ್ಯವಿವಃಹವನ್ನು ಸಶಕ್ತ ಕಾನೂನಿ 
ನಿಂದ ನಿಲ್ಲಿಸುವಂತೆ ಮಾಡಿದ ಕೀರ್ತಿ ಶೇಷಾದ್ರಿ ಐಯರ್‌ 
ರವರದ್ದು. ಬಹುಶಃ ಇದು ಬ್ರಹ್ಮಸಮಾಜದ ಪರೋಕ್ಷ 
ರೂಪ ಇರಬಹುದು. 


೧೮೮೧ರಲ್ಲಿ ಬಿಪಿನ್‌ಚಂದ್ರಪಾಲರವರು ರಾವ್‌ 
ಬಹದ್ದೂ ರ್‌ ಆರ್ಕಾಟ್‌ ನಾರಾಯಣಸ್ವಾಮಿ ಮುದಲಿ 
ಯಾರ್‌ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯ 


7. Hemachandra Sarkar: 


ರಾದರು ಇದು ಸಮಾಜ ವಿಸ್ತರಣದಲ್ಲಿ ಒಂದು 
ಮೈಲಿಗಲ್ಲು ಎನ್ನಬಹುದು. ಕಂಟೋನ್ಮೆಂಟ್‌ 
ಸಮಾಜವು ಒಂದು ಬ್ರಹ್ಮಮಂದಿರವನ್ನು ಕಟ್ಟಿತು ಮತ್ತು 
ವೀರೇಶಲಿಂಗಂ ಪಂತುಲುರವರ ಸಹಾಯದಿಂದ ಸಮಾಜದ 
ಬೆಳವಣಿಗೆ ಸಾಧ್ಯವಾಯಿತು. ಮತ್ತೊಂದಂ ಸಮಾಜವು 
ನೇತೃತ್ವದಲ್ಲಿ ಬೆಳೆಯಿತು. 
ಕಂಟೋನ್ಮೆಂಟ್‌ ಸಮಾಜವು ಡಾ| ಎಸ್‌. ವಿ. ರಾಮ 
ಸ್ವಾಮಿ ಐಯಂಗಾರ್‌ರವರ ನೇತೃತ್ವದಲ್ಲಿ ಮುಂದುವರೆ 
ರಾಮಸ್ವಾಮಿ ಐಯಂಗಾರ್‌ರವರು ಬ್ರಹ್ಮ 
ಸಮಾಜದ ಪ್ರಕಾರ ಬಂಗಾಳಿ ಹೆಣ್ಣುಮಗಳನ್ನು 
ಮದುವೆಯಾದರು ಮತ್ತು ಅಜಿತ್‌ಮೋಹನರವರ 
ಬೆಂಬಲದಿಂದ ಸಮಾಜದ ಕರ್ತವ್ಯವನ್ನು ನಿರ್ವಹಿಸಿದರು. 
ಬೆಂಗಳೂರು ಕಂಟೋನ್ಮೆಂಟ್‌ ಸಮಾಜಕ್ಕೆ ಒಂದು ಸ್ವರೂಪ 
ವನ್ನು ಕೊಟ್ಟವರು ನಾರಾಯಣಸ್ವಾಮಿ ಮುದಲಿಯಾರ್‌. 
ತಮ್ಮ ಉದಾರವಾದ ದಾನದಿಂದ ಬ್ರಹ್ಮಮಂದಿರವನ್ನು 
ಕಟ್ಟಿಸಿದ್ದಲ್ಲದೆ, ಅದನ್ನು ನಡೆಸಿಕೊಂಡು ಬರತಕ್ಕಂತಹ : 


ಜನರನ್ನು ನೇಮಿಸಿ ಭದ್ರವಾದ ಬುನಾದಿಯನ್ನು 
ಹಾಕಿದರು. ಬ್ರಹ್ಮಮಂದಿರದ ಶಂಕುಸ್ಥಾ ಪನೆ ಮಾಡಿದ 


ವರು ಪ್ರತಾಪಚಂದ್ರ ಮಜುಮ್‌ದಾರರು (೧೮೯೬). 


ಬ್ರಹ್ಮಸಮಾಜದ ಧುರೀಣರು 


೧. ರಾವ್‌ಬಹೆದ್ದೂರ್‌ ಆರ್ಕಾಟ್‌ ನಾರಾಯಣ 
ಸ್ವಾಮಿ ಮುದಲಿಯಾರ್‌ (೧೮೨೭-೧೯೧೦) : ಬಿಪಿನ್‌ 
ಚಂದ್ರಪಾಲ್‌ರವರಂತಹ ಕರ್ತೃತ್ವಶಾಲಿಯನ್ನು ತಾವು 


5190171011 Shastri, 1929, pp. 49, 52 


8. ವೀರೇಶಲಿಂಗಂ ಪಂತುಲುರವರ ಆಗಮನ ಸ್ವಾಭಾವಿಕವಾಗಿಯೇ ಬೆಂಗಳೂರು ನಿವಾಸಿಗಳಲ್ಲಿ ಪರಿಣಾಮವನ್ನು ಉಂಟು 


ಮಾಡಿತು. 
ಸ್ಥಾ ಪನೆ ಮಾಡಿದಂತಾಯಿತು. 


ಬಂದದ್ದು ವ್ಯರ್ಥವಾಗಲಿಲ್ಲ. 
ವಿವಾಹ ನೆಡೆದಿದೆ.” 
ಮೈಸೂರಿನಲ್ಲಿ ಇತ್ತೆಂಬುದು ವ್ಯಕ್ತವಾಗುತ್ತದೆ. 


ವಾಗಿದೆ. 


ವೀರೇಶಲಿಂಗಂರವರ ಬೆಂಗಳೂರಿನ ಮನೆಯಲ್ಲಿ ಮೈಸೂರು ದೇಶದ ಸಾಮಾಜಿಕ ಸುಧಾರಣೆಯ ಶಂಣ 
ಮೈಸೂರುದೇಶದ ಮೊದಲನೇ ವಿವಾಹ ಅವರ ಮನೆಯಲ್ಲಿ ನಡೆಯಿತು (೧೯೧೦). 
ಆದರೆ ಈ ಮದುವೆ ಮೈಸೂರಿನ ಹೊರಗೆ ಅಂದರೆ ದಂಡಿನಲ್ಲಿ ನಡೆದದ್ದು. 
ಪ್ರಕಾಶಿಕ” ವೆಂಬ ಕನ್ನಡಪತ್ರಿಕೆ (೧-೬-೧೮೯೬) ಈ ರೀತಿ ಬರೆಯಿತು : 


ಆದರೆ ಇದಕ್ಕೆ ಮೊದಲೇ “ಕರ್ಣಾಟಕ 
“ಮೈಸೂರಿಗೆ ಸಾಮಾಜಿಕ ಸುಧಾರಕರು 


ಯಾಕೆಂದರೆ ವಿಧವಾ ವಿವಾಹಕ್ಕೆ ಸಾಕಷ್ಟು ವಿರೋಧವಿದ್ದರೂ ಮೈಸೂರಿನಲ್ಲಿ ವಿಧವಾ 
ಈ ಎರಡೂ ಹೇಳಿಕೆಯನ್ನು ಗಮನಿಸಿದಾಗ ೧೮೯೬ಕ್ಕಿಂತ ಮೊದಲೇ ಸಮಾಜ ಸುಧಾರಣ ಜಾಗೃತಿ, 
ಶೇಷಾದ್ರಿ ಐಯರ್‌ರವರ ಸಮಾಜ ಸುಧಾರಣೆ ಈಗಾಗಲೇ ವ್ಯಕ್ತ 


9. Bipinchandra Pal: Memories of My Life and Times, 1932, p. 309 


೦೪೬ 


ಇತಿಹಾಸೆ ದರ್ಶನ 


ಸ್ಥಾ ಪಿಸಿದ ಸ್ಕೂ ಬಿಗೆ 
ನೇಮಿಸಿದ ಘ್‌ ಸ್ಸು 


ಮುಖ್ಯೋಪಾಧ್ಯಾಯರನ್ನಾಗಿ 
ಆರ್ಕಾಟ್‌ ನಾರಾಯಣಸ್ವಾ ಮಿ 
ಶತಮಾನದ ಕ್ಷಾಮಪೀಡಿತ 
ಸ್‌ ಮತ್ತಿತರ ಊರಿನಲ್ಲಿ ಸಂಚರಿಸಿ 


ಕರಾರಿನ ಮೇಲೆ ಗತ ಸರಕು ಮಾಡುತ್ತಿದ್ದು, 

ಆಂಗ್ಲ ಸರ್ಕಾರದಿಂದ ಉನ್ನತ ಹುದ್ದೆಯನು ಜೊಡಿ 
[xe] 3 ಎ 3 

ದೆರು. 


ತಮ್ಮ ಹಣದ ಸದ್ದಿ ದ್ವಿನಿಯೋಗ ಮಾಡಬಯಸಿದ 
ಮುದಲಿಯಾರರು ಬ್ರಹ್ಮತತ್ವಗಳನ್ನು ಮೆಚ್ಚಿದ್ದ ಲ್ಲದೆ, 
ತಮ ಹ ಹಸು ಉತ್ತಮ ವ್ಯಾಸಂಗವನ್ನು 
ಇಚ್ಛೆ ಯಿಂದ ಪಂಡಿಶ ಶಿವನಾಥಶಾಸ್ತ್ರಿ 
ಗಳಿಗೆ ಚ ಚ ಮುಖ್ಯೋಪಾಧ್ಯಾಯರನ್ನು 
ಸೂಚಿಸಲು ಕೋರಿದಾಗ, ಅವರು ಬಿಪಿನ್‌ಚಂದ್ರಪಾಲ 
ರವರನ್ನು ಸೂಚಿಸಿದರು. ಪಾಲ್‌ರವರು ತಮ ಮ ವಿದ್ಯಾರ್ಥಿ 


ದೆಸೆಯಿಂದಲೇ ಪಂಡಿತ ಶಿವನಾಥಶಾಸ್ತ್ರಿ ಗಳ ಬ್ರಹ್ಮ 


ಸಮಾಜಕ್ಕೆ ಒಲಿದವರು. “ಕೇಶಬ್‌ "ಮತ್ತು ಅವರ 
ಧರ್ಮಪ್ಪ 'ಜಾರೆಕಕ ನೇತೃತ್ವಕ್ಕಿಂತ ಶಿವನಾಥಶಾಸ್ತ್ರಿ ಗಳ 
ಬ್ರಹ್ಮತತ್ವ ನನಗೆ ಹಿಡಿಸಿತು” ಎಂದು ಅವರು ತಮ್ಮ 
ಆತ್ಮ ಚರಿತ್ರೆಯಲ್ಲಿ ಹೇಳಿದ್ದಾರೆ. 


೨. ಬಿಪಿನ್‌ಚಂದ ಪಾಲ್‌; ಇವರು ಮುಖ್ಯೋ 
ಪಾಧ್ಯಾಯ ಹುದ್ದೆ ಯನ್ನು ವಹಿಸಲು ಬೆಂಗಳೂರಿಗೆ 
ಬಂದಾಗ pe ಅವರಿಗೆ ಕನ್ನಡ ಅಥವಾ ತಮಿಳು 
ಭಾಷೆಯ ಪರಿಚೆಯವಿಲ್ವದ್ದ ರಿಂದ, ಮೊದಲನೇ ದಿವಸ 
“ಪಾಲ್‌' ಎಂದು ಕೂಗಿ ಎಬ್ಬಿ» ಸಿದ್ದು "ಹಾಲಿನವಳು' 
ಎಂದು ಗೊತ್ತಾಗಲಿಲ್ಲವಂತೆ. ಫಾಲ್‌ ಎಂದರೆ ತಮಿಳಿ 
ನಲ್ಲಿ ಹಾಲು ಎಂದರ್ಥ. ಕಾಲಕ್ರಮೇಣ ಅವರಿಗೆ 
ಕನ್ನಡ-ತಮಿಳಿನ ಭಾಷಾನುಭವ ಆಯಿತು. ಬ್ರಹ್ಮ 
ಸಮಾಜದ ಅನುಸಾರ ಮುಂಬಯಿಯಲ್ಲಿ ನಾ 
ಮದುವೆಯಾದವ ಪೈಕಿ ಪ ಪಾಲ್‌ರವರೇ ವೆ ಲಿಗರು. 
ತಮ್ಮ ಮುಖ್ಕೊ "ಪಾಧ್ಯಾಯ ಹುದ್ದೆ ದ ಪಾಲ್‌ 
ರವರು ಕೇವಲ ಜರೆ ವರುಷ ಅಲಂಕರಿಸಿದ್ದ ರೂ ಅವರ 
ವರ್ಚಸ್ಸು ಬೆಂಗಳೂರಿನಲ್ಲಿ ಪಸರಿಸಿತ್ತು. ಬೆಂಗಳೂರಿನ 


10. Kopf David ; 
1979, p. 61 


ನಾಗರಿಕ ಪ್ರಜೆಗಳು ಪಾಲ್‌ರವರ ಉದಾರವಾದ ಆದರ್ಶ 
ನಡವಳಿಕೆಯನ್ನು ಮೆಚ್ಚಿದ್ದರು. ಅವರು ಕಾರಣಾಂತರ 
ದಿಂದ ೧೮೮೨ರಲ್ಲಿ ಕಲಕತ್ತೆಗೆ ಹಿಂದಿರುಗಿದರು. 


೩. ಬ್ರಜೇಂದ್ರನಾಥ ಸೀಲ್‌ ; ೧೮೮೪ರಲ್ಲಿ 
ತತ್ವಶಾಸ್ತ್ರದಲ್ಲಿ ಪದವಿ ಪಡೆದ ಬ್ರಜೇಂದ್ರನಾಥ ಸೀಲ್‌ 
ರವರಿಗೆ ಕುಚ್‌ಬಿಹಾರಹ ಮಹಾರಾಜರು ವಿದ್ಯಾ 
ವ್ಯಾಸಂಗಕ್ಕೆ ಸಹಾಯಮಾಡಿದ್ದಲ್ಲದೆ, ಅವರನ್ನು 
ಯೂರೋಪ ನಗರಕ್ಕೆ ಕಳುಹಿಸಿದರು. ಸೀಲ್‌ರವರು 
ಕಲಕತ್ತೆಯ ವಿಕ್ಟೊ ನ ಕಾಲೇಜಿನಲ್ಲಿ 
ಹುದ್ದೆಯನ್ನು ಅಲಂಕರಿಸಿದರು. ೧೮೯೯, 
ಮತ್ತು ೧೯೧೧ರಲ್ಲಿ ಇಂಗ್ಲೆಂಡ್‌ ಮತ್ತಿತ 
ಉಪನ್ಯಾಸಕರಾಗಿ ಹೋಗಿದ್ದ ರು. 
ಕೇಶಬ್‌ಸೆನ್‌ರವರ ಅಳಿಯಂದರು ಇವರಿಗೆ ಸಹಾಯ 
ಮಾಡಿದರು. ಸ್ವಾಮಿ ವಿವೇಕಾನಂದರ ಸಮಕಾಲೀನರಾದ 
ಬ್ರಜೇಂದ್ರನಾಥ ಸಿ ಲರು ಬ ಶಿಹ್ಮತತ್ವದ ಕಡೆಗೆ ಕಾಲೇಜಿ 
ನಲ್ಲಿ ವ್ಯಾಸಂಗ ಮಾಡುವಾಗಲೇ 'ಆಕರ್ಷಿತರಾಗಿದ್ದ ರು. 

೧೯೨೧ರಲ್ಲಿ ಮೈ ಸೂರು ವಿಶ್ವವಿದ್ಯಾನಿಲಯದ ಉಪ 
ಕುಲಪ ತಿಯಾಗಿನಹ ನೇಮಿಸಲ್ಪಟ್ಟರು. ಅವರು ೧೯೨೧ 
ರಿಂದ ೧೯೩೦ರವರೆಗೆ ಉಪ ಲಪ ತಿಯಾಗಿ ಮುಂದು 
ವರೆದು, ೧೯೨೪ರಲ್ಲಿ ೮104881001 Syllabus of 
Indian Philosophy ಮತ್ತು Ram Mohan Roy, 
A Universal Man ಎಂಬ ಉದ್ದ ಎಂಥೆಗಳನ್ನು ರಚಿಸಿ 
ದರು. ಇವರು ತತ್ವಶಾಸ್ತ್ರ ಪ್ರಾಧ್ಯಾಪಕರಾದರೂ 

ರಾಯ್‌ರವರ ಮಾನವೀ ಯತೆಯನ್ನು ಹೆಚ್ಚಾ ಗಿ ಮೆಚ್ಚಿ 
ದ್ದರು. 


ಸೀಲ್‌ಠವರ ಬಗ್ಗೆ ಹೆಚ್ಚು ಮಾಹಿತಿ ದೊರೆಯದಿ 
ದ್ದರೂ ಅವರ ust Eternal ಎಂಬ ಪದ್ಯದಿಂದ 
ಅವರ ಆದರ್ಶದ ಸಾಕಷ್ಟು ಪುರಾವೆಯನ್ನು ಗುರುತು 
ಮಾಡಬಹುದು.10 “ಸಮಾನತೆಯನ್ನು ಮಾನವತೆಗೆ 


ತೋರಿಸಿಕೊಟ್ಟ ಮತ್ತು ಜೀವನದ ಉದ್ದ ಕ್ಕೂ ಸಮನ್ವ 


The Brahma Samaj and the Shaping of the Modern Indian Mind, 


೧೪೯ 


' ಯತೆಯನ್ನು ಸಾಧಿಸಲು ಹೊರಟ ರಾಯ್‌ರವರ 
ಸಿದ್ಧಾಂತ ದೊಡ್ಡ ದು” ಎಂದಿದ್ದಾರೆ ಅವರು.!! 


೪, ಡಬ್ಲ್ಯ್ಯಾ.ಹೆಚ್‌. ಹನುಮಂತಪ್ಪ (೧೮೮೫೪-. 
೧೯೭೭) : ಇವರು ಬೆಂಗಳೂರಿನ ಹಿರಿಯ ಬ್ರಹ್ಮಾನು 
ಯಾಯಿಗಳಲ್ಲಿ ಒಬ್ಬರು. ಬೆಂಗಳೂರಿನ ಗಾಂಧಿನಗರದ 
ಐದನೇ ಮುಖ್ಯರಸ್ತೆಯು ಅವರ ಹೆಸರಿನಲ್ಲಿ ಕರೆಯ 
ಲಟ್ಟಿ ದೆ. ಇವರು ತಮ್ಮ ಚಿಕ್ಕವಯಸ್ಸಿನಲ್ಲಿಯೇ 
ಬ್ರಹ್ಮಾನಂದಸ್ಥಾಮಿಗಳ ಶಿಷ್ಯರಾಗಿ ಬ್ದ ಬ್ರಹ್ಮಧರ್ಮವನ್ನು 
ಪ್ರಸಾರ ಮಾಡಿದರು. ಅವರು “ಬ್ರಹ್ಮ ಧರ್ಮವೆಂಬ 
ಪುಸ್ತಕವು ನನ್ನ ಆದರ್ಶ ದೀವಿಗೆಯಾಗಿದೆ” ಎಂದಿರು 
ವರು.12 ಇವರು ಬೆಂಗಳೂರಿನ ಗಂಗಾಧರಶೆಟ್ಟಿ ರೋಡಿ 
ನಲ್ಲಿ ಮತ್ತು ಕಾಟನ್‌ಪೇಟೆಯಲ್ಲಿ ಇರುವ ಬ್ರಹ್ಮ ಸಮಾಜ 


ಗಳಿಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಟ್ಟರು. ಗಾಂಧಿ 
ಯವರ ಪ್ರಭಾವ ಇವರ ಮೇಲಾಯಿತು. ಹಲವಾರು 
ಇವರು 


ವಿದ್ಯಾಸಂಸ್ಥೆ ಗಳನ್ನು ನಡೆಸಿಕೊಂಡು ಬಂದರು. 
ಬೆಳಸಿದ ವಿದ್ಯಾಸಂಸ್ಥೆಗಳೆಂದರೆ ಅಪ್ಪಾವುಪಿಳ್ಳೆ ಹೆಣ್ಣು 
ಮಕ್ಕಳ ಶಾಲೆ, ಗಾ ಂಧಿನಗರ ಹೈಸ್ಕೂಲು ಮತ್ತು ವಯ 
ಸ್ಮರ. ವಿದ್ಮಾಸಂಘ, ಇವೆಲ್ಲವೂ ವು ಮುಂದಾಳತ್ವ ದಲ್ಲಿ 
ನಡೆದುವು. ಇವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯ ರೂ 
se ಮಂದಾಳುಗಳೂ ಮೈ ಸೂರು ಕಾಂಗೈ ಸ್‌ 

ಪಕರೂ ಸ್ವಾತಂತ್ರ ಜೆ ಹೋರಾಡಿದವರೂ ಆಗಿ 
ದ ಚತ ವೀರೇಶಲಿಂಗಂ ಪಂತುಲು ಅವರು ಬ್ರಹ್ಮ 
ಸಮಾಜವನ್ನು ಕಾಟನ್‌ಪೇಟೆಯಲ್ಲಿ ಕಟ್ಟಿಸಿಕೊಟ್ಟ ಮೇಲೆ 
ಇವರು ಅದರಲ್ಲಿ ಅತ್ಯಂತ ಉತ್ಸಾ ಹವನ್ನು ತೋರಿದರು. 


ಮೂರು ದಶಕಗಳಿಗಿಂತಲೂ ಹೆಚ್ಚ ಕಾಲ ಬ್ರಹ 


ಸಮಾಜದ ಪಂಥವನ್ನು ಬೆಳಸಲು ಪ್ರಯತ್ನಿಸಿದರು. * 


ವಿದ್ಯಾಸಂಸ್ಥೆಗಳು ; ಬ್ರಹ್ಮಸಮಾಜದ ಬೆಳವಣಿಗೆ 
ಯಾದದ್ದು ವಿದ್ಯಾ ಸಂಸ್ಥೆ ಗಳಿಂದ. ಮೈ ಸೂರಿನ ಮಟ್ಟಿ ಗೆ 
ಹೇಳುವುದಾದರೆ, "ಬೆಂಗಳೂರಿನಲ್ಲಿ ಈ ಅಪ್ಪಾವ್ರ 
ಪಿಳ್ಳೆ ಸ್ಕಾ ಪಿಸಿದ ಸೂ ಿಲು(೧೮೭೨) ಪ್ರ ಫಮುಖವಾದುದು. 


11. Rajamantra ಕನ Dr. Brajendranath Seal ; 


ಸ್ಕೂ ನು. ಡೆ ಪಿಸಿ ಜಾತಿಭೇದವನ್ನು ಎಣಿಸದೆ ವಿದ್ಯಾ 
ಭಾಸವನ್ನು ಪ್ರೋತ್ಸಾಹಿಸಿದರು. ಇದು ಬ್ರಹ್ಮಸಮಾ 
ಜದ ಒಂದು ಮುಖ್ಯ ವಿಸ್ತರಣವಾದರೂ ಇದರ ಮೂಲಕ 
ಸ್ತ್ರೀ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೆ ಪ್ರೋತ್ಸಾಹ ಕೊಟ್ಟಿ ದ್ದು 
ಮೆಚ್ಚ ಬೇಕಾದುದು. ಈ ಸ್ಕೂಲಿನಲ್ಲಿ ಬ್ರಹ್ಮತತ್ವ ದನ್ನು 
ಪ್ರೋತ್ಸಾಹಿಸುವಂತೆ ಪ್ರತಿದಿನ ಬೆಳಿಗ್ಗೆ ಬ್ರಹ್ಮಃ ತತ್ವ ದ 
ಧ್ಯಾನ ಮತ್ತು "ಹಿಂ ನಮತೆ ಜಗತತರನೇಯ” ಎಂಬ 
ಉಪನಿಷತ್ತಿನ ವಾಕ್ಕ ಹಾಗೂ ಠಾಕೂರವರ ಗೀತಾಂಜಲಿ 
ಗಳನ್ನು ಪಠಿಸಲಾಗುತ್ತಿತ್ತು. ಈ ವಿದ್ಯಾ ಸಂಸ್ಥೆಗೆ ನೆರ 
ವಾದವರು ಬಹ್ಮಾ] ನುಯಾಯಿಗಳು. ಈ ಸ್ಕೂ ಲು ಆಂಗ್ಲ 
ವಿದ್ಯಾಭ್ಯಾ ಸವನ್ನು ಪ್ರಚಾರ ಮಾಡಿತು. ಹಡ್‌ಸನ್‌ 
ಸರ್ಕ ಲ್‌ನಿಂದ ರಿಚ್‌ ಚಡ್‌ ಸರ್ಕಲ್‌ವರೆಗೆ "ರಾಜಾ 
ರಾಮ್‌ ಮೋಹನ್‌ರಾಯ್‌ ಸರ್ಕಲ್‌' ಎಂದು ಹೆಸರಿಸ 
ಲಾಗಿದೆ, ಇತ್ತೀಚೆಗೆ ರಾಜಾರಾಮ್‌ ಮೋಹನ್‌ರಾಯ 
ರವರ ಅಂಚೆಚೀಟಿಯನ್ನು ಸರ್ಕಾರವು ಮುದ್ರಿಸಿ ಹೊರ 
ತರುವುದಕ್ಕೆ ಕಾರಣರಾದವರು ಡಬ್ಲ್ಯೂ. ಹೆಚ್‌. ಹನು 
ಮಂತಪ್ಪ.13 ಅನೇಕ ಪ್ರಮುಖ ವ್ಯಕ್ತಿಗಳಲ್ಲಿ ಡಾ| 
ಎನ್‌. ಗುರುದಾಸ್‌, ವೈ. ಮುನಿಸಾಮಪ್ಪ, ಬಿ. ಪಿ. 
ಚಂದ್ರಶೇಖರ್‌, ಪೊನ್ನಗೋಪಾಲಸ್ಥಾಮಿ, ಬಿ. ಸಿ. 
ಪ್ರಭಾಕರ್‌, ಕೆ. ನಾರಾಯಣರಾವ್‌ ಮೊದಲಾದವರು 
ಬ್ರಹ್ಮಾನುಯಾಯಿಗಳಾಗಿದ್ದರು. 


ಬ್ರಹ್ಮಸಮಾಜವು ಬೆಂಗಳೂರಿನಲ್ಲಿ ಜಾಗ್ರತವಾ 
ದದ್ದು ೧೯ನೇ ಶತಮಾನದಲ್ಲಿ. ಆದರೆ ಸಾಮಾನ್ಯ 
ಮನುಷ್ಯನಿಗೆ ಮನಮುಟ್ಟುವ ರೀತಿಯಲ್ಲಿ ಹೆಚ್ಚಿನ 
ಪರಿಣಾಮವನ್ನು ಬೀರುವ ಯಾವ ಪ್ರಕಟಿತ ಗ್ರಂಥ 
ರೂಪಕವನ್ನೂ ನಾವು ಕಾಣುವುದಿಲ್ಲ. ೧೯೦೯ರಲ್ಲಿ 


ಪ್ರಕಟವಾದ ಬಾರ್ನೆಟ್‌ ಸೂಚಿಯನ್ನು ತಿರುವಿದಾಗ, 


ಬ್ರಹ್ಮಸಮಾಜದ ಬಗ್ಗೆ ಕೇವಲ ಎರಡು ಪುಸ್ತಕಗಳು 
ಕಂಡುಬರುತ್ತವೆ. ಅವುಗಳಿಂದರೆ, ಬೆಂಗಳೂರು ಬ್ರಹ್ಮ 


Address at the Ram Mohan Roy 


Anniversary at Bangalore, 27th September 1924 


12: ಬೆಂಗಳೂರು ಬ್ರಹ 


13. Arya Vidya Shlala Parents Micali $ 


ಸಮಾಜದ ಅಧ ಕ್ಷ ಶ್ರೀ ಡಬ್ಲ್ಯೂ . ಹೆಚ್‌. 


ಹೆನುಂಮತಪ್ಪನವರ ಭಾಷಣ, ೧5-೪-೬೫ 
Sri 7. H. Hanumanthappa grand old 


Brahmo of Bangalore, an account of his Services 10 the people and the Samaj 


0.1 


ಇಕಿಹಾಸೆ ದರ್ಶನೆ 


ಮಾಜದವರು ಹೊರತಂದ `'ಭಕ್ತಿಸುಧಾರಸ' (೧೮೭೦) 


ಹಾದಿ 
ಸಿದ 'ಬ್ರಹ್ಮಧರ್ಮಸಾರ' (೧೮೯೫). ಆದರೆ ತೆಲುಗಿ 
ವಲಿ ೧೮೭೭ರಲ್ಲಿ "ಸ್ಲ್ಮೀ ವಿದ್ಯಾಭ್ಯಾಸ' ಎಂಬ ಪುಸ್ತಕ 

ತ್ರ ೧೮೭೮ರಲ್ಲಿ ಐಯಾಸ್ವಾಮಿ 


ಸಿದರು. ಮದ್ರಾಸಿನಲ್ಲಿ ಕ್ಷಾಮ ಒದಗಿದಾಗ ನೆರವನ್ನೂ 


ಬಂಗಾಳದ ಕವಿಗಳ ಪ್ರಭಾವ ಕನ್ನಡದ ಮೇಲಿತ್ತಾ 
ದರೂ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಹೆಚ್ಚಿನ ಬರ 
` ವಣಿಗೆ ಹುಟ್ಟಿದುದು ಕಾಣಬರುವುದಿಲ್ಲ. ಆದರೆ "ಇಂದಿರೆ 
ಎಂಬ ಕಾದಂಬರಿಯಲ್ಲಿ (೧೯೨೪) ವಿಧವಾವಿವಾಹ 
ಕುರಿತು ವಿಮರ್ಶೆಯನ್ನೂ ಮಾಡಲಾಗಿದೆ. ಇಂದಿರೆ 
ಚಿಕ್ಕವಯಸಿಲ್ಲಿಯೇ ವಿಧವೆಯಾದರೂ ಸುಂದರೇಶನನ್ನು 
ಬ್ರಹ್ಮಸಮಾಜದ ರೀತಿಯಲ್ಲಿ ಮದುವೆಯಾದಳು! 
ಎಂಬ ಉಲ್ಲೇಖನವನ್ನು ಕಾಣುತ್ತೇವೆ. ಇದು ಕಾದಂಬರಿ 
ಕಾರ್ತಿ ಆರ್‌. ಕಲ್ಯಾಣಮ್ಮನವರ ಸುಧಾರಣ ಮನೋ 
ಭಾವವನ್ನೂ ಬ್ರಹ್ಮಸಮಾಜದ ನಿಲುವನ್ನೂ ಪ್ರತಿಪಾದಿಸು 
ತ್ತದೆ. ಆರ್‌. ರಘುನಾಥರಾಯರ “ವಿವಾಹವಿಧಿಗಳನ್ನು 
ಬೋಧಿಸುವ ಆರ್ಯಧರ್ಮಶಾಸ್ತ್ರವು' (೧೮೯೨) ಎಂಬ 
ಗ್ರಂಥವು ವಿಧವಾವಿವಾಹವನ್ನು ಯಾವ ಸಂದರ್ಭದಲ್ಲಿ 
ಮಾಡಬಹುದು ಎಂಬುದರ ಬಗ್ಗೆ ನಿರ್ದೇಶಿಸುತ್ತದೆ. 


ಶಾಸ್ತ್ರಸಮ್ಮತವಾಗಿ ವಿಧವಾನಿವಾಹ ಮಾಡ 
ಬಹುದಾದರೂ ಸಮಾಜದ ಮನ್ನಣೆ ಹೆಚ್ಚು ದೊರಕದೆ 
ಇದ್ದು ದರಿಂದ ವಿಧವಾವಿವಾಹ ಹಲವೆಡೆ ಮುರಿದದ್ದೂ 
ಉಂಟು. ೧೯೦೩ರಲ್ಲಿ ಆರಂಭವಾದ "ದೇಶಾಭ್ಯ 
ದಯ ಸಂಘ' ವು ಸಮಾಜ ಸುಧಾರಣೆಯನ್ನು ಎತ್ತಿ ಹಿಡಿ 
ಯಿತು. ವೆಂಕಟ ವರದೈಂಗಾರರು ವಿಧವಾವಿವಾಹ 
ವಾಗಿದ್ದಲದೆ; ದೇಶಾಭ್ಯುದಯ ಸಂಘದ ಮೂಲಕ 
ಕೈಬರಹದಲ್ಲಿ ಸಮಾಜದ ಕೈಪಿಡಿಯನ್ನೂ "ಹಿತವಾದಿ' 
ಎಂಬ ಪತ್ರಿಕೆಯನ್ನೂ ಹೊರಡಿಸಿದ್ದರು. ಇದರಿಂದ 


ಜಾಗ್ರತಿ ಉಂಟಾದರೂ ಇದೆಲ್ಲಾ "ಕುಲೀನ'ರಲ್ಲಿ ನಡೆದ 


ಜು 


ಅಲ್ಪ ಸ್ವಲ್ಪ ಪ್ರಯತ್ನಗಳು ಮಾತ್ರ, ಬ್ರಹ್ಮಸಮಾಜವು 


ಸಾಹಿತ್ಯದ ಮೂಲಕ ತನ್ನ ನಿಲುವನ 
ತ್ತಂ 


ಮತ್ತು ತೋರಿಸಿದ ಪ್ರಸಂಗಗಳು ಅತ್ಯಂತ ಕಡಿಮೆ. 


ಬ್ರಹ್ಮಸಮಾಜಕ್ಕೆ. ಸೇರಿದ ಕುಲೀನರೆಂದರೆ 
ಸಾಮಾನ್ಯವಾಗಿ ವಕೀಲರು, ಉಪಾಧ್ಯಾಯರು ಮತ್ತಿ. 
ತರರು. ಹಲವು ಧುರೀಣರು ಸಂಘವನ್ನು ವ್ಯವಸ್ಥಿತ 
ಗೊಳಿಸಲು ಪ್ರಯತ್ನಿಸಿದರಲ್ಲದೆ, ತಮ್ಮದೇ ಆದ ಕರ್ತವ್ಯ 
ವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಅವರುಗಳು 
ಗತಿಸಿದ ನಂತರ ನಿಸ್ವಾರ್ಥ ಮನೋಧರ್ಮದ ತಂಡವು 
ರಚಿತವಾಗಲಿಲ್ಲ. ಇದಕ್ಕೆ ಕಾರಣವೆಂದರೆ, ಬ್ರಹ್ಮ 
ಸಮಾಜದ ಅನುಯಾಯಿಗಳೆನಿಸಿದರು ಬಹಳ ಕಡಿಮೆ 
ಸಂಖ್ಯೆಯಲ್ಲಿದ್ದರು. ಬ್ರಹ್ಮಶತ್ವದ ಅರಿವು ಕಠಿಣವಾದು 
ದಲ್ಲದೆ, ಅದರ ಅನುಷ್ಕಾನವೂ ಕಷ್ಟಕರವಾದುದು; ಅದು 
ಕೇವಲ ಬುದ್ಧಿಗೆ ನಿಲುಕುವಂತಹದು. ಹೀಗಾಗಿ ಜನ 
ಸಾಮಾನ್ಯರಿಗೆ ಇದರ ನಿಲುವಿಗೆ ಒಗ್ಗುವುದು ಕಷ್ಟಮಯ 
ವಾಗಿತ್ತು. ಮತ್ತೊಂದು ಪ್ರಬಲವಾದ ಅಂಶವೆಂದರೆ, 
ಸ್ವಾತಂತ್ರ್ಯ ಆಂದೋಲನ ಮತ್ತು ವಿವೇಕಾನಂದರ 
ವಾಣಿ. ವಿವೇಕಾನಂದರ ಹಿಂದೂಧರ್ಮದ ಪ್ರಚಾರ 
ಹೆಚ್ಚು ಪರಿಣಾಮಕಾರಿಯಾಯಿತು. ಅನಿಬೆಸೆಂಟ್‌ರವರ 


ಭಾಷಣಗಳು ಹೆಚ್ಚು ಆಕರ್ಷಿತವಾಗಿದ್ದವು. ೧೯೨೦ರ 
ೂತ್ತಿಗೆ  ಮಹಾತ್ಮಾಗಾಂಧಿಯವರು ಆರಂಭಿಸಿದ 


ಸ್ವಾತಂತ್ರ್ಯ ಚಳವಳಿಯು ಸಾಮಾನ್ಯ ಜನರಲ್ಲಿ ಹೆಚ್ಚು 
ಪ್ರಜ್ಞೆಯನ್ನು ಮೂಡಿಸಿತಲ್ಲದೆ, "ಸಾಮಾಜಿಕ ಸುಧಾರಣ 


ಣಗ 
ಪ್ರಜ್ಞೆ * ಹಿಂದುಳಿಯು ವಂತೆ ಮಾಡಿತು. 


ಪ್ರಮುಖರ ಮತ್ತು ಬ್ರಹ್ಮಪಂಥಕ್ಕೆ ಸೇರಿದ ಹಲ 
ವರ ಚರಿತ್ರೆಯನ್ನು ಗಮನಿಸಿದಾಗ ಕೇಶಬ್‌ಸೆನ್‌ರವರ 
ತೊಳಲಾಟವನ್ನು ಈ ಮುಂದಿನಂತೆ ಕಾಣುತ್ತೇವೆ : 
““The paradox vacillation and the self 
contradiction that invariably followed 
from the confrontation of two opposing 


14. ಆರ್‌. ಕಲ್ಯಾಣಮ್ಮ : ಇಂದಿರೆ ಅಥವಾ ನಿರ್ಭಾಗ್ಯವಂತೆ, ೧೯೨೪, ಪು. ೧೦೨ 


ಇತಿಹಾಸ ದರ್ಶನ 


೧೫೧ 


culture and civilization could be aptly ಸಮಾಜವು, ಮೈಸೂರಿನಲ್ಲಿ ಸಾಮಾಜಿಕ ಸುಧಾರಣ 
illustrated from the life of Keshubchander ಜಾಗ್ರತಿಯನ್ನು ಉಂಟು ಮಾಡಿದ್ದು ನಿಜವಾದರೂ ಆ 
508.''15 ಬಗೆಯ ಸಾಮಾಜಿಕ ಸುಧಾರಣೆಯ ಸಂಗ್ರಾಮ ಇನ್ನೂ 


ಆಂಗ್ಲ ಪ್ರಭಾವದಿಂದ ಪಾರುಗೊಳಿಸಿ ಹಿಂದೂ ನಡೆಯುತ್ತಲೇ ಇದೆ. 


ಢರ್ಮದ ಪುನರ್‌ರಚನೆಯನ್ನು ಮಾಡಹೊರಟ ಬ್ರಹ್ಮ 


15. Arabinda, Poddar : Renaissance in Bengal, a Search for Identity, 1975. p. 41 


೧೫೨ K ಇತಿಹಾಸ ದರ್ಶನ 


